ಕರ್ನಾಟಕ ವಿಧಾನ ಪರಿಷತ್ತು 


1602 


ಉತ್ತರಿಸಬೇಕಾದ ಸಚಿವರು 


ಮ] 


ಶ್ರೀ ಐವನ್‌ ಡಿ'ಸೋಜಾ 


ಉಪ ಮುಖ್ಯಿಮಂತಿಗಳು ಹಾಗೂ ಸಾರಿಗೆ ಸಚಿವರು 


ಉತ್ತರಿಸಬೇಕಾದ ದಿನಾಂಕ 20-03-2020 
3 ಪತೆ ಉತರ 
ಸಂ. ಲ್ನ pe) 
ಇರಾ pe] 
ಕ್ಸ ರ ST WE ಶಹರಧಾರಗಳನ್ನು ಖಾಸಗಿ ಬಸ್‌ ರಹದಾರಿಗಳನ್ನು ರಾಷ್ಟ್ರೀಕೃತಗೊಳಿಸುವ 
ರಾಷ್ಟ್ರಕ ತಗೊಳಿಸುವ ಉದ್ದೇಶ ಸರ್ಕಾರದ ಉದ್ದೇಶ ಸರ್ಕಾರದ ಮುಂದಿರುವುದಿಲ್ಲ 
ಮುನದಿದೆಯೇ; ಇದ್ದರೆ, ಏವರ ನೀಡುವುದು; K 
ಆ) | ರಾಜ್ಯದಲ್ಲಿ ಎಷ್ಟು ಖಾಸಗಿ ಬಸ್ಸುಗಳು ರಾಜ್ಯದಲ್ಲಿ ಒಟ್ಟು 7,622 ಖಾಸಗಿ ಬಸ್ಸುಗಳು 
ಕಾರ್ಯನಿರ್ವಹಿಸುತ್ತಿವೆ; ಇದರಿಂದ ರಾಜ್ಯ ನೋಂದಣಿಯಾಗಿರುತ್ತವೆ.. ಇದರಿಂದಾಗಿ ಸಾರಿಗೆ ಇಲಾಖೆಗೆ 
ಸಾರಿಗೆ ಇಲಾಖೆಗೆ ಉಂಟಾಗುವ | ಯಾವುದೇ ತೊಂದರೆಯಿರುವುದಿಲ್ಲ. 
ತೊಂದರೆಗಳೇನು; ಯಾವ ಯಾವ ಜಿಲ್ಲೆಗೆ 
ತೊಂದರೆಯುಂಟಾಗಿದೆ; 
ಇ) | ಪಸ್ತುತ, ಮಂಗಳೂರು ನಗರದಲ್ಲಿ ಸಂಚರಿಸುವ 423 ಬಸ್ಸುಗಳು ಮಂಗಳೂರು ನಗರದಲ್ಲಿ ನಗರ ಸಾರಿಗೆ 


ನಗರ ಸಾರಿಗೆ ಬಸ್ಸುಗಳೆಷ್ಟು ಯಾವ ಜಿಲ್ಲೆಗಳಲ್ಲಿ 
ನಗರ ಸಾರಿಗೆ ಬಸ್ಸುಗಳನ್ನು 
ಹಾಕಲಾಗಿದೆ; (ವಿವರ ನೀಡುವುದು) 


ಸಂಚಾರಕ್ಕೆ 


ಬಸ್ಸುಗಳಾಗಿ ಸಂಚರಿಸುತ್ತಿವೆ. ಖಾಸಗಿಯವರಿಗೆ ಶಿವಮೊಗ್ಗ, 
ದಾವಣಗೆರೆ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ನಗರ ಸಾರಿಗೆ 
ಸಂಚಾರಕ್ಕೆ ರಹದಾರಿ ನೀಡಲಾಗಿದೆ. 
ಪ್ರಸ್ತುತ ರಾ.ರ.ಸಸಾ. ನಿಗಮದ ಮಂಗಳೂರು 
ವಿಭಾಗದಿಂದ ಕ ನಗರ ವ್ಯಾಪ್ತಿಯಲ್ಲಿ 35 ನಗರ 
ಸಾರಿಗೆ ಬಸ್ಸುಗಳು ಕಾರ್ಯಾಚರಿಸುತ್ತಿವೆ. 
ಕರಾ.ರ.ಸಾನಿಗಮ 
ಕ.ರಾ.ರ.ಸಾ. ನಿಗಮದ ಕಾರ್ಯ ವ್ಯಾಪ್ತಿಯಲ್ಲಿ ಬರುವ 


ಕೆಳಕಂಡ 16 ನಗರಗಳಲ್ಲಿ ನಗರ ಸಾರಿಗೆ" ಸೌಲಭ್ಯವನ್ನು 
ಕಲ್ಪಿಸಲಾಗಿದೆ. 

1. ರಾಮನಗರ 9. ಹಾಸನ 

2. ತುಮಕೊರು 10. ಚಾಮರಾಜನಗರ 

3. ಕೋಲಾರ 11. ದಕ್ಷಿಣ ಕನ್ನಡ (ಮಂಗಳೊರು) 
4. ಕ.ಜೆ.ಎಫ್‌. 12. ಉಡುಪಿ 

5. ಚಿಕ್ಕಬಳ್ಳಾಪುರ 13. ದಾವಣಗೆರೆ 

6. ಮೈಸೂರು 14. ಶಿವಮೊಗ್ಗ 

7. ಮಂಡ್ಯ 15. ಭದಾವತಿ 

8. ಚಿಕ್ಕಮಗಳೊರು 16. ಚಿತ್ರದುರ್ಗ 


ಬೆಂ.ಮ.ನ.ಸಾ.ಸಂಸ್ಥೆ 
ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯು 
ಬೆಂಗಳೂರು ನಗರ ಜಿಲ್ಲೆ ಹಾಗೂ ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಯ ವ್ಯಾಪ್ತಿಯಿಂದ 25 ಕಿ.ಮೀ. ವರೆಗೆ 
ಸಾರ್ವಜನಿಕ ಪ್ರಯಾಣಿಕರ ಬೇಡಿಕೆಗೆ ಅನುಗುಣವಾಗಿ ಸಾರಿಗೆ 
ಸೌಲಭ್ಯವನ್ನು ಒದಗಿಸುತ್ತಿದೆ. 


ವಾ.ಕ.ರ.ಸಾ.ಸಂಸೆ 
ಮ 


ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ 
ವ್ಯಾಪ್ತಿಯಲ್ಲಿ ಬರುವ ಈ ಕೆಳಕಂಡ 06 ಜಿಲ್ಲೆಗಳಲ್ಲಿ ನಗರ 
ಸಾರಿಗೆ ಬಸ್ಸುಗಳನ್ನು ಕಾರ್ಯಾಚರಿಸಲಾಗುತ್ತಿದೆ. 


1. ಧಾರವಾಡ 4, ಗದಗ 
2. ಬೆಳಗಾವಿ 5. ಹಾವೇರಿ 
3. ಬಾಗಲಕೋಟೆ 6. ಉತ್ತರ ಕನ್ನಡ 
ಈ.ಕ.ರ.ಸಾ.ಸಂಸ್ಥೆ 
ಈಕರಸಾಸಂಸ್ಪಿ 
ಶಈಶಾನ್ನ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ 


6 
ವ್ಯಾಪ್ತಿಯಲ್ಲಿ ಬರುವ ಈ ಕೆಳಕಂಡ 07 ಜಿಲ್ಲೆಗಳಲ್ಲಿ ನಗರ 


ಸಾರಿಗೆ ಬಸ್ಸುಗಳನ್ನು ಕಾರ್ಯಾಚರಿಸಲಾಗುತ್ತಿದೆ. 


1. ಕಲಬುರಗಿ 5. ಬಳ್ಳಾರಿ 
2. ಬೀದರ 6. ಕೊಪ್ಪಳ 
3. ಯಾದಗಿರಿ 7. ವಿಜಯಪುರ 
4. ರಾಯಚೂರು 
ಈ) ರಾಜ್ಯದಲ್ಲಿ ಎಲ್ಲಾ ಮಾರ್ಗಗಳನ್ನು ಕರ್ನಾಟಕ ಸರ್ಕಾರವು ದಿನಾಂಕ:07-03-2019ರ 
ರಾಷ್ಟ್ರಕರಣಗೊಳಿಸಿದರೆ ರಾಜ್ಯ ಸರ್ಕಾರಕ್ಕೆ ಎಷ್ಟು | ಅಧಿಸೂಚನೆಯ ಪ್ರಕಾರ ಹಾಲಿ ಚಾಲನೆಯಲ್ಲಿರುವ ಖಾಸಗಿ 
ಹಣಕಾಸಿನ ಹೊರೆಯಾಗುವ ಸಾಧ್ಯತೆ ಇದೆ, ಮಜಲು ವಾಹನಗಳ ರಹದಾರಿಗಳನ್ನು ಹೊರತುಪಡಿಸಿ ಎಲ್ಲಾ 
(ವಿವರ ನೀಡುವುದು) ಮಾರ್ಗಗಳನ್ನು ಸಮಗ್ರ ಕರ್ನಾಟಕ ಪ್ರದೇಶ ಸಾರಿಗೆ 
ಯೋಜನೆಯ ಮೂಲಕ ರಾಷ್ಟ್ರೀಕರಣಗೊಳಿಸಿದೆ. 
ಇದರಿಂದಾಗಿ ಸರ್ಕಾರಕ್ಕೆ ಯಾವುದೇ “ಆರ್ಥಿಕ ಹೊರೆ 
ಇರುವುದಿಲ್ಲ. 
ಉ) | ಖಾಸಗಿ ಬಸ್ಸು ಮಾಲೀಕರು ಲಾಭ ಬರುವ ಈ ಬಗ್ಗೆ ಯಾವುದೇ ದೂರುಗಳು ಸರ್ಕಾರದ 
ಮಾರ್ಗಗಳಲ್ಲಿ ಮಾತ್ರ ಬಸ್ಸುಗಳನ್ನು | ಗಮನಕ್ಕೆ ಬಂದಿರುವುದಿಲ್ಲ. 
ಒದಗಿಸುತ್ತಾರೆ ಎಂಬ ದೂರುಗಳಿದ್ದು, ಈ ಬಗ್ಗೆ 
ಸರ್ಕಾರ ಕೈಗೊಂಡಿರುವ ಕ್ರಮವೇನು? (ವಿವರ 
ನೀಡುವುದು) 
ಟಿಡಿ 43 ಟಿಡಿಕ್ಕೂ 2020 
(ಲಕ್ಷ್ಮಣ ಸೆಂಗಪ್ಪ ಸವದಿ) 


ಉಪ ಮುಖ್ಯಮಂತ್ರಿಗಳು ಹಾಗೂ 
ಸಾರಿಗೆ ಸಚಿವರು 


